ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 19-03-2021 ಪ್ರಶ್ನೆ ಸ೦ಖ್ಯೆ: 1429 (1765) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮೆಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವರು 
ವಿಷಯ : ಅಲ್ಪ ಸಂಖ್ಯಾತರ ಇಲಾಖೆ ಕಾರ್ಯಕ್ರಮಗಳು 


(ಅ) "ಅಲ್ಪ ಸಂಖ್ಯಾತರು" ಎನ್ನುವ ಅರ್ಥವ್ಯಾಪ್ಲಿಯಲ್ಲಿ ಯಾವ ಯಾವಜಾತಿ ಮತ್ತು 
ಧರ್ಮದವರು ಬರುತ್ತಾರೆ; 


(ಆ) ಅಲ್ಪ ಸಂಖ್ಯಾತರ ಕಲ್ಯಾಣಕ್ಕೆ ಸರ್ಕಾರ ಯಾವ ಯಾವ ಕಾರ್ಯಕ್ರಮಗಳನ್ನು 
ಹಮ್ನಿಹೊಂಡಿದೆ ಮತ್ತು ಈಗ ಜಾರಿಗೊಳಿಸುತ್ತಿರುವ ಕಾರ್ಯಕ್ರಮಗಳಾವುವು:; 


(ಇ) ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ 
ಕಳೆದ ಎರಡು ವರ್ಷಗಳಲ್ಲಿ ಎಷ್ಟು ಹಣ ಖರ್ಚು ಮಾಡಲಾಗಿದೆ; ಇದರಿಂದ ಎಷ್ಟು 
ಫಲಾನುಭವಿಗಳಿಗೆ ಅನುಕೂಲವಾಗಿರುತದೆ? 


